4 


p 


ಕರ್ನಾಟಕ ವಿಧಾನ ಪರಿಷತ್ತು 


108 
ಶ್ರೀ ಕವಟಗಿಮಠ ಮಹಾಂತೇಶ ಮಲ್ಲಿಕಾರ್ಜುನ 


15.07.2019 


pe ಲ 
— ಬ್ರ ಸ ಜು - 
ಕ್ರಸಂ ಪಶ್ನೆ ಉತ್ತರ 
೪ | ಪ್ರಧಾನಮಂತ್ರಿ ಫಸಲ್‌ ಭೀಮಾ | ಪಧಾನ ಮಂತ್ರಿ ಫಸಲ್‌ ಭೀಮಾ ಯೋಜನೆಯು ಕೇಂದ್ರ ಸರ್ಕಾರದ 
ಯೋಜನೆಯಡಿಯಲ್ಲಿ ಖಾಸಗಿ | ಯೋಜನೆಯಾಗಿದ್ದು, 2016-17ನೇ ಸಾಲಿನ . ಮುಂಗಾರು ಖಲಗಾಮಿನಿಲದ 
ಹಂಸ ಮ ಛ A EE ದ: > pe ಹ 1 
ಎಮಾ ಸಂಸ್ಥೆಗಳು ತಮ್ಮ | ಕೇಲದ್ರ ಸರ್ಕಾರದ ಮಾರ್ಗಸೂಚಿಯನ್ನ್ವಯ ರಾಜ್ಯದಲ್ಲಿ ಕರ್ನಾಟಕ ರೈತ ಸುರಕ್ಷಾ 
ಅನುಕೂಲಕ್ಕೆ ತಕ್ಕಂತೆ | ಪ್ರಧಾನ ಮಂತ್ರಿ ಫಸಲ್‌ ಭೀಮಾ “ಯೋಜನೆಯನ್ನು 
ನಿಯಮಗಳನ್ನು ಅನುಷ್ಠಾನಗೊಳಿಸಲಾಗುತ್ತಿದೆ. 


ರೂಪಿಸಿಕೊಂಡಿರುವುದು ಸರ್ಕಾರದ 
ಗಮನಕ್ಕೆ ಬಂದಿದೆಯೇ; 


. 


[4 


ಮಾಡಲಾಗುತ್ತದೆ. ಈ ರೀತಿ ಆಯ್ಕೆ ಮೂಡಿದ ಸಂಸ್ಥೆಗಳು 


ಈ ಯೋಜನೆಯ ಅನುಷ್ಠಾನಕ್ಕಾಗಿ, ಕೇಂದ್ರ ಸರ್ಕಾರದಿಂದ ಅನುಮತಿಸಲಾದ 


ಸಂಸೆಗಳಿಂದ 'ಟೆಂಡಲ್‌ ಮುಖಾಂತರ ಬಿಡ್‌ಗಳಮ್ನ 


ವಿಮಾ ್ಸಿ 


ಅತಿ 
ಟು 
| ಕಡಿಮೆ ದರದ ಬಿಡ್‌ಗಳನ್ನು ನಮೂದಿಸಿರುವ ವಿಮಾ ಸಂಸ್ಥಗಳನ್ನು ಆಯ್ಕೆ 


ಧಿ 


ವಿಮೆ ಯೋಜನೆಯನ್ನು ಅನುಷ್ಠಾನಗೊಳಿಸುತ್ತವೆ. 


ಒಟ್ಟು ವಿಮಾ ಕಂತಿನ ಮೊತ್ತದಲ್ಲಿ ರೈತರು ಪಾವತಿಸಿದ 


ದಾಜ್ನ 


Kl ಸ್ರ 


ಶೇ2.0೮್ನನ್ನು ಕಳೆದು ನಂತರ ಉಳಿಯುವ ವಂತಿಗೆಯನ 
ಕೇಲದ್ರ ಸರ್ಕಾರಗಳು ಸಮನಾಗಿ ವಿಮಾ ಸಂಸ್ಥೆಗಳಿಗೆ ಭರಿಸುತ್ತವೆ. ಈ ದೀಪಿ 


ಸಂಗಹಿಸಿದ ವಿಮಾ ಕಂಪಿನ ಮೊತ್ತದಿಂದ ಬೆಳೆ ವಿಮಾ ನಷ್ಟ 


ತ್ರೆ ಪರಿಹಾರವನ್ನು 
ಸಂಸ್ಥೆಗಳು ಇತ್ತರ್ಥಪಡಿಸುತ್ತವೆ. 


ಒಟು, ವಿಮಾ ಕಂಪಿನ ಮೊತ್ತಕ್ಕಿಂತ ಹೆಚ್ಚುವರಿಯಾಗಿ ವಿಷೇ ಬೆಳೆ 
ಎ Rx ಚ px) 


ಪಾವತಿ 
[a] 
ಹೌಲಭ್ನದ ಖೊತವು 
pd) ಲಲ 
ಪಾವತಿಯಾಗದೆ 


ಕೀತಾದಾರಿತವಾಗಿದು ರೈತರು ಪೀಮಿಯಂ ಹಣವನ್ನು ಪಾವತಶಿಸಿದ್ದಾಗ್ಕೂ 
ಲ [oN ವಾ ಸ ಬ” 
ಮಾರ್ಗಸೂಚಿಯಲ್ಲಿ ನಿಗಧಿಪಡಿಸಿರುವ ವಿವಿಧ ಮಾನದಂಡಗಳನವ್ವಯ ಬೆಳೆ 
ಕಟಾವು ಪುಯೋಗಳಿಂದ ಬಂದಂತಹ ವಾಸ್ಸವಿಕ, ಇಳುವರಿಯು (Actual 


ಇಳುವರಿಗಿಂತ , (Historical yield) 


Nr 


ಕಡಿಮೆ ಇದ್ದರೆ, ಇಳುವರಿಯ ಕೊರತೆಗೆ ಅನುಗುಣವಾಗಿ ಬೆಳೆ ಕುಮೆಗೆ 


ಗಮನಕ್ಕೆ ಬಂದಿದೆಯೇ; 


ಸಂಕಷ್ಪದಲ್ಲಿರುವು 
ನೋಂದಾಯಿಸಿದ. ರೈತರು ಬೆಳೆ ವಿಮಾ ನಷ್ಟ ಪರಿಹಾರ ಪಡೆಯಲು 
| ಅರ್ಹರಿರುತ್ತಾರೆ. | 

1 ಈ ವರ್ಷ ಮುಂಗಾರು 208ರ ಮುಂಗಾರು ಹಂಗಾಮಿನಲ್ಲಿ ಒಟ್ಟು ವಿಮಾ ಕಂತಿನ ಮೊತ್ತ 
ಹಂಗಾಮದಲ್ಲಿ ಖಾಸಗಿ ವಿಮಾ |ರೂ.113968.05 ಲಕ್ಷಗಳು ಪಾವತಿ ಅಗಿರುತ್ತದೆ. ಆದರೆ, ವಿಮಾ ಸಂಸ್ಥೆಗಳಿಂದ 
ಸಂಸ್ಥೆಗಳಿಗೆ ನಮ್ಮ | ಇತ್ಕರ್ಥಪಡಿಸಿರುವ ಬೆಳೆ ವಿಮಾ ನಷ್ಟ ಪರಿಹಾರ ಮೊತ್ತವು ರೂ.155759.59 
ರಾಜ್ಯವೊಂದರಿಂದಲೇ " 1,500 | ಲಕ್ಷಗಳಾಗಿದ್ದು, ಈ. ವಿಮಾ ಪರಿಹಾರ ಮೊತ್ತವು ಒಟ್ಟು ವಿಮಾ ಕಂತಿನ 
ಕೋಟಿ ರೂಪಾಯಿ | ಮೊತ್ತಕ್ಕಿಂತ ರೂ.4179154 ಲಕ್ಷಗಳು ಹೆಚ್ಚಾಗಿರುವುದರಿಂದ ವಿಮಾ ಸಲಸ್ಥೆಯು 
ಲಾಭವಾಗಿರುವುದು ಸರ್ಕಾರದ | ಪಡೆಯಲಾದ ವಿಮಾ ಮೊತ್ತಕ್ಕಿಂತ ಹೆಚ್ಚಿನ ಪರಿಹಾರ ಪಾವತಿಸಬೇಕಾಗಿರುವುದು 


ಕಂಡು ಬಂದಿರುತ್ತದೆ. ವಿಮಾ ಸಂಸ್ಥೆವಾರು ಲೆಕ್ಕ ಹಾಕಿರುವ ವಿಮಾ: ಪರಿಹಾರದ 
ವಿವರ ಈ ಕೆಳಕಂಡಂತಿದೆ. 


: 


(ಲಕ್ಷ ರೂ.ಗಳಲ್ಲಿ) 


ವಿಷ ಕಂಪನಿ | ರೈತರ [ರಾಜ್ಯದ ಮತ್ತು ಒಟ್ಟು ವಿಮಾ| ಲೆಕ್ಕ ಹಾಕಿರುವ 
ವಿವರ ವಿಮಾ ಕೇಂದ್ರದ. ಕಂತು ವಿಮಾ ಪರಿಹಾರ 
ಕಂತು ವಿಮಾ ಕಂತು ಮೊತ್ತ 
AIC 4749.55 | 29709.27 | 3445882 4241.62 | 
Future 108533 | 885203 | 993736 2858.16 | 
General - 
New India | 191406 |  16172.26 | 1808632 26487.97 
Assurance 
Co.Ltd 
Reliance 945.43] 4769.65 |: 510508 3655.45 | 
GC | y 
| | 
United 4808.54 | - 29201.10 | 34009.64 76832.13 
India 
[Insurance 
Co.Ltd | 
UISGIC 1765.57 | 1000527 | 1177084 3184.26 
Total [1325847 | 9870958 | 11396805 | 15575959 | 


* ಇಲ್ಲಿಯವರೆಗೆ ಲೆಕ್ಕಚಾರ ಹಾಕಿರುವ ಬೆಳೆ ವಿಮಾ ನಷ್ಟ ಪರಿಹಾರದ ಮೊತ್ತ 


ಇದರಿಂದಾಗಿ, ವಿಮಾ ಸಂಸ್ಥೆಗೆ ಲಾಭವಾಗಿರು ದಿಲ್ಲವೆಂಬ ಅಂಶವು ಕಂಡು 


ದವೆ 
ಬಡಗುಪದೆ. 
pt 


ನ] ಕಳೆದ 


3 ವರ್ಷದ 
ಫಸಲ್‌ ' ಭೀಮಾ 
ಫಲಾನುಭವಿಗಳ 


ವಿವರ ನೀಡುವುದು; 


ವರ್ಷ/ಹಂಗಾಮು ಫಲಾನುಭವಿಗಳ: ಸಂಖ್ಯೆ p 
2016-17 ಮುಂಗಾರು Fs 
2016-17 ಹಿಂಗಾರು & ಬೇಸಿಗೆ 843815 
0-8 ರ ಮುಂಗಾರು 533842 
08 ಈ ಹಿಂಗಾರು | ನ್‌್‌ 
2018-19 ರ ಹಿಂಗಾರು "38345 


208-19 ೮ ಹಿಂಗಾರು .&೩1ಬೆಳೆ ಕಟಾವು ಫಲಿತಾಂಶದ ವ] 


ಬೇಸಿಗೆ ಸ್ಲೀಕೃತವಾದ ನಂತರ ಚೆಳೆ ವಿಮಾ ನಷ್ಟ 


tu 


ಪರಿಹಾರ ಇತ್ಯರ್ಥ ಪಡಿಸಲಾಗುವುದು. 


* ಬೆಳೆ ವಿಮಾ ನಷ್ಟ ಪರಿಹಾರ ಇತ್ಕರ್ಥವು ಪ್ರಗತಿಯಲ್ಲಿ ಇರುತ್ತದೆ. 


ಪ್ರಧಾನಮಂತ್ರಿ ಫಸಲ್‌ ಭೀಮಾ ಯೋಜನೆಗೆ ಕೇಂದ್ರ 


-ಉ |ಈ ತರಹದ ಸಮಸ್ಯೆಗಳ ಪರಿಹಾರಕ್ಕೆ ಕರ್ನಾಟಕ ರೈತ ಸುರಕ್ಷಾ 
ಸರ್ಕಾರ ಏನು ಕ್ರಮ ಕೈಗೊಳ್ಳಲಿದೆ? ಸರ್ಕಾರದ ಮಾರ್ಗಸೂಚಿಯನ್ನ್ವಯ 'ರಾಜ್ಯಡಲ್ಲಿ ಟೆಂಡರ್‌ ಮುಖಾಂತರ 
ಅನುಷಾನ ವಿಮಾ ಸಂಸ್ಥೆಗಳನ್ನು ಆಯ್ಕೆ ಇ ಮಾಡಲಾಗುತ್ತಿದ್ದು 
ಬ Le) ್ಲ ತ್ರ ದಿ, 
ಮಾರ್ಗಸೂಚಿಗಳನ್ವಯ ಆರ್ಹ ರೈತರಿಗೆ ವಿಮಾ ಸೌಲಭ್ಯ ದೊರಕುವಲ್ಲಿ' 
| ಯಾವುದೇ ಸಮಸ್ಯೆಗಳು ಉಂಟಾಗದಂತೆ ಕಮವಹಿಸಲಾಗುತಿದೆ. § 
RW A p . 


ಕೃಇ 27 ಕೃಉಳಿ 2019 


al 


(ಎನ್‌.ಹೆಚ್‌ ಸಿವಶಂರ ರೆಡಿ) 
ಕೃಷಿ ಸಚಿವರು 


